ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 533 (690) 
ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ ಡ್ಗ್‌ರ್ಸತ್ರ 
ಉತ್ತರಿಸಬೇಕಾದ ದನಾಂಕ 14.12.2020 . 
ಉತ್ತರಿಸಚೇಕಾದ ಸಚವರು ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 
K ಪ್‌ ಉತ್ತರ 
\ (ಅ) | ಪ್ರಥಮದರ್ಜೆ ಕಾರೇಜು`'ಹಾಗಾ  ಇರ್‌ಮ'್ನಣ 
) ವಿಶ್ವವಿದ್ಯಾನಿಲಯಗಳಲ್ಲಿ | ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ ಕಳೆದ 2019-20ನೇ ಸಾಲಿನಲ್ಲಿ 


ಕಾರ್ಯನಿರ್ವಹಿಸುತ್ತಿರುವ ಅತಿಥಿ | ಹೆಚ್ಚುವರಿ  ಕಾರ್ಯಭಾರಕ್ಕನುಗುಣವಾಗಿ ಒಟ್ಟು 14447 ಅತಿಥಿ 
ಉಪನ್ಯಾಸಕರ ಸಂಖ್ಯೆ ಹಾಗೂ ಉಪನ್ಯಾಸಕರುಗಳ ಸೇವೆಯನ್ನು ಬಳಸಿಕೊಳ್ಳಲಾಗಿದೆ ಹಾಗೂ ಪ್ರಸ್ತುತ 2021ನೇ 
ಇವರಿಗೆ ಮಾಸಿಕ | ಸಾಲಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೆಚ್ಚುವರಿ 
ನೀಡಲಾಗುತ್ತಿರುವ ವೇತನ ಎಷ್ಟು ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳುವ 
(ವರ್ಗವಾರು ವಿವರ | ಪಕಿಯೆ ಜಾರಿಯಲ್ಲಿದೆ. 

ನೀಡುವುದು) ಸರ್ಕಾರದ ಆದೇಶ ಸಂ: ಇಡಿ 66 ಡಿಸಿಇ 2017, ದಿನಾಂಕ: 
04.04.2017ರನ್ನಯ ಸರ್ಕಾರಿ ಪ್ರಥಮ ದರ್ಜೆ. ಕಾಲೇಜುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರಲ್ಲಿ ಸ್ನಾತಕೋತ್ತರ ಪದವಿ 
ಪರೀಕ್ಷೆಯಲ್ಲಿ ಕನಿಷ್ಠ ಶೇ. 55 ರಷ್ಟು ಅಂಕಗಳನ್ನು ಪಡೆದು ಎನ್‌ಇಟಿ/ 
ಎಸ್‌ಎಲ್‌ಟಿ ಅಥವಾ ಪಿ.ಹೆಚ್‌.ಡಿ. ಹೊಂದಿರುವ ಅತಿಥಿ ಉಪನ್ಯಾಸಕರಿಗೆ 
ಮಾಸಿಕ ಗೌರವಧನ ರೂ. 13000/- ಹಾಗೂ ಸ್ನಾತಕೋತ್ತರ ಪದವಿ ಪಡೆದ 
ಅತಿಥಿ ಉಪನ್ನಾಸಕರಿಗೆ ರೂ. 11,000/- ಗಳನ್ನು ಪಾವತಿಸಲಾಗುತ್ತಿದೆ. 


ವಿಶ್ವವಿದ್ಯಾಲಯ 
ವಿಶ್ವವಿದ್ಯಾನಿಲಯದ ಹೆಸರು 7 ಅತಿಥಿ ವೇತನದ ವವರ 
ಉಪನ್ಯಾಸಕರ (ಪ್ರತಿ ತಿಂಗಳಿಗೆ) 
ಸಂಖ್ಯೆ 
ಕರ್ನಾಟಕ ಜಾನಪದ 17 . ತಾತ್ಕಾಲಿಕ ಸಹಾಯಕ 
ವಿಶ್ವವಿದ್ಯಾನಿಲಯ ಪ್ರಾಧ್ಯಾಪಕರಿಗೆ ರೂ. 25,000/- 
* ಅರೆಕಾಲಿಕ ಅಶಿಥಿ ಉಪನ್ಯಾಸಕರಿಗೆ 
ರೂ. 12,000/- 
ಕರ್ನಾಟಕ ರಾಜ್ಯ ಡಾ| ೫ *ಯುಜ ಮಾರ್ಗಸೂಚಿಯನ್ನಯ 
ಗಂಗೂಬಾಯಿ ಹಾನಗಲ್‌ ಪಿಹೆಚ್‌ಡಿ ಮತ್ತು NET/SLET 
ಸಂಗೀತ ಮತ್ತು ಪ್ರದರ್ಶಕ ಪಡೆದವರಿಗೆ ರೂ. 22,500/-. 
ಕಲೆಗಳ ವಿಶ್ವವಿದ್ಯಾನಿಲಯ * ಪಿಹೆಚ್‌ಡಿ ಮತ್ತು NET/SLET 
ಪಡೆಯದವರಿಗೆ ರೂ. 19,500/-. 
* ಅರೆಕಾಲಿಕ ಉಪನ್ಯಾಸಕರಿಗೆ ರೂ. 
10,000/-. 
ಕರ್ನಾಟಕ ಸಂಸ್ಕೃತ ಯಾವುದೇ ಅತಿಥಿ ಉಪನ್ಯಾಸಕರನ್ನು 
ವಿಶ್ವವಿದ್ಯಾನಿಲಯ ನೇಮಿಸಿಕೊಂಡಿರುವುದಿಲ್ಲ. 
ರಾಣಿಜೆನ್ನಮ್ಮ ವಿಶ್ವವಿದ್ಯಾನಿಲಯ 47 * ಯುಜಿಸಿ ಮಾರ್ಗಸೂಚಿಯನ್ವಯ 
ಪಿಹೆಚ್‌ಡಿ ಮತ್ತು NET/SLET 
ಪಡೆದವರಿಗೆ ರೂ. 25,000/- 
, - * ಪಹೆಚಡಿ ಮತ್ತು NET/SLET 
ಪಡೆಯದವರಿಗೆ ರೂ. 22,000/- 


AT 
* ಅರೆಕಾಲಿಕ ಉಪನ್ಯಾಸಕರಿಗೆ 


p ರೂ.11,000 ರಿಂದ ರೂ. 


13.000/-ರವರೆಗೆ. 
ನನವ ದನಾ] ೫ ಮುಜನಿ ಮಾರ್ಗಸೂಚಿಯನ್ನಯ 
ವಿಶ್ವವಿದ್ಯಾನಿಲಯ ಪಿಹೆಜಡಿ ಮತ್ತು NET/SLET 


ಪಡೆದವರಿಗೆ ರೂ. 20,000/- 
ಎ ಪಿಹೆಚಡಿ ಮತ್ತು NET/SLET 
ಪಡೆಯದವರಿಗೆ ರೂ. 15,000/- 
* ಅರೆಕಾಲಿಕ ಉಪನ್ಯಾಸಕರಿಗೆ ರೂ, 
10.000/-. 

ದಾವಣರೆಗೆ ವಿಶ್ವವಿದ್ಯಾನಿಲಯ 43 € ಯುಜಿಸಿ ಮಾರ್ಗಸೂಚಿಯನ್ವಯ 
ಪಿಹೆಚ್‌ಡಿ ಮತ್ತು NET/SLET 
ಪಡೆದವರಿಗೆ ರೂ. 22,000/- 

9 ಸ್ನಾತಕೋತ್ತರ/M.Phil ಆದವರಿಗೆ 


ರೂ. 15,000/- 
ವಿಶ್ವೇಶ್ವರಯ್ಯ ತಾಂತ್ರಿಕ 33 ರೂ, 25000/- 
ವಿಶ್ವವಿದ್ಯಾನಿಲಯ | | 
ಕರ್ನಾಟಕ ರಾಜ್ಯ 38 * ಯುಜಿಸಿ . ಮಾರ್ಗಸೂಚಿಯನ್ವಯ 
ಅಕ್ಕಮಹಾದೇವಿ ಮಹಿಳಾ ಪಿಹೆಚ್‌ಡಿ ಮತ್ತು NET/SLET 
ವಿಶ್ವವಿದ್ಯಾನಿಲಯ ಪಡೆದವರಿಗೆ ರೂ. 22,000/- 
* ಪಹೆಚ್‌ಡಿ ಮತ್ತು NET/SLET 
ಪಡೆಯದವರಿಗೆ ರೂ. 20,000/- 
೪ ಅರೆಕಾಲಿಕ ಉಪನ್ಯಾಸಕರಿಗೆ 
ರೂ.8000 ರಿಂದ ರೂ. 8500/- 
ರವರೆಗೆ. 
ಕರ್ನಾಟಕ ರಾಜ್ಯ ಮುಕ್ತ [0 ರೂ. 45,000/- 
ವಿಶ್ವವಿದ್ಯಾನಿಲಯ 
ಇನ್ನಡ ಸಶ್ಯವದ್ಯನಲಯ ಹಾನರ್‌ ಇಪನ್ಯಾಸಾರನ್ನು 
ನೇಮಿಸಿಕೊಂಡಿರುವುದಿಲ್ಲ. 
ತುಮಕೂರು ವಿಶ್ವವಿದ್ಯಾನಿಲಯ 86 * ಯುಜಿಸಿ ಮಾರ್ಗಸೂಚಿಯನ್ವಯ 


ಪಿಹೆಚ್‌ಡಿ ಮತ್ತು NET/SLET 
ಪಡೆದವರಿಗೆ ರೂ. 27,000/- 

* ಪಿಹೆಚ್‌ಡಿ ಮತ್ತು NET/SLET 
ಪಡೆಯದವರಿಗೆ ರೂ. 23,000/- 


©” 


ಮಂಗಳೂರು ವಶ್ವನಿದ್ಯಾನಿಲಯ 3 ಯುಜಿಸಿ ಮಾರ್ಗಸೂಚಿಯನ್ವಯ 
ಪಿಹೆಚ್‌ಡಿ ಮತ್ತು ್ಹET/SLET 
ಪಡೆದವರಿಗೆ ರೂ. 30,000/- 

* ಪಿಹೆಜ್‌ಡಿ ಹೊಂದಿರುವವರಿಗೆ ರೂ. 

27,000/-. 

* ಯುಜಿಸಿ ಮಾರ್ಗಸೂಚಿಯನ್ವಯ 
NET/SLET ಪಡೆದವರಿಗೆ ರೂ. 
- 25.000/- 


೪ ಮತ್ತು NET/SLET 
ಪಡೆಯದವರಿಗೆ ರೂ. 20,000/- 
ಗುಲ್ಬರ್ಗ ವಿಶ್ವವಿದ್ಯಾನಿಲಯ 340 ೪ ಯುಜಿಸಿ ಮಾರ್ಗಸೂಚಿಯನ್ನ್ವಯ 


ಪಿಹೆಚ್‌ಡಿ ಮತ್ತು NET/SLET 


Botovokon 
ಂನದಿಣny  yoceoansee೨೪ರe  yeಂenೊಲನಊ 
೪ಎ ಧಂಧpe ೨0 wd 0೨ಊ೫ ಬದಿ 
86 ಉಂಟ ಔಂಂಧಿಬಣ ಲಂಭನಿಂತಣಆ £23ರಿಐ ನಂಜ 


soos ಔಂಂಲಿಬಎ ಊಂ 


"ನಯೀಂ 


ನಿಂಣಂಜ ೪ ಊಂ ಬಔಟಂಯ 2೨ರಿ೧ ಇಂ೪ಣಂಊ ಧಂಂದ್‌ಣ 
momee 6-eaee Beco £E one 
ಣಂಲುಲ  ಉಂ೫ಂಟ ೨ರಿಂ ದಿಂಣಂಜ ನಂಯಯೇಂಜ 


I3ISHAN $e omeve 

0009 ‘en yocope 
127S/LaN x espe socetodEr 
eof vones sues Royo e 6» pe ಉಲBಬಂಣ 
0000೪ ‘ep yococope 
LT IS/LIN x ger ol 

0000S ‘ep yorppe 
1371S/1aN eo gmev ಇಂಂರಂಣಔ೮ 
coRgopew averse ga e| 9g ous eyon 

000 ‘op sours 
sew Ter 0009 ‘eo 
ಎರೆ ಇಂ ನಬ 


-~/000'82 
"ಊಂ ಖಬಜಧರಾಬಲು 
Ro 000°0c 
‘sw ove wave 615 goede 2೫3s 


‘000s ‘Sp yocovope 
LANS/LaN ogre e 
-/000'9¢ ‘ep yocppe 
IIISIN Be emp 
cof voney sues Ryo e oe 
-/000°bT ‘vp yocogopm 
LIIS/ILIN Ee ane e 
-/000°9T ‘eo poco 
ITISUIN &e new 
goRgonew sues Roo e o£8 
HOST ‘Sp yonpropes 
13IS/LAN &e anv 
“/00L°0T ‘p yocope 
IIIS LAN Re oxev 
| cogomes sere wecso el pre 
O00" ‘Op yornpope 
LIIS/ILIN ee one e 


—000"bz “vp yocone f 


odode emuop 


woot ene 


odode wಂeg 


03 ಲಾ ಅಯಂ 


ಔಂಡ ಗಂ “ಬಲಂ le 


oR 


yoccoaor | () 


wee pelea over covcreer £5 wep 
“~/000°82 “¥p acco 


ವಿ 


ವಿಶ್ವನದ್ಯಾಲಯಗಳಲ್ಲಿ''' ಕಾರ್ಯನಿರ್ವಹಿಸುತ್ತಿರುವ ಅತಿಥಿ 
ಉಪನ್ಯಾಸಕರುಗಳ ವೇತನ ಪರಿಷ್ಕರಣೆ ಕುರಿತು ಪ್ರಸ್ತಾವನೆ 
ಸ್ಟೀಕೃತವಾಗಿರುವುದಿಲ್ಲ. 


+ 


ಈ) ಸವಕಹಷರಪ್ತ ಹಾಸ 


ವಿದ್ಯಾರ್ಹತೆ ಪಡೆದಿರುವವರನ್ನು 
ಸಕ್ರಮಗೊಳಿಸಲು ವಿಶೇಷ 
ನಿಯಮಾವಳಿಯನ್ನು ಸರ್ಕಾರ 
ರೂಪಿಸುವುದೇ? 


| ನೇಮಕಾತಿಗಳನ್ನು ಸಕ್ರಮಾತಿಗೊಳಿಸಲು ಅವಕಾಶವಿರುವುದಿಲ್ಲ. 


ಸರ್ಕಾರ ಪಡನ ಕಾಲೀನುಗಳಲ್ಲಿ `ವದ್ಮಾರ್ಥಿಗಳ `ಪವೇಶಾತಿ ಸಂಖ್ಯೆಗೆ 
ಅನುಗುಣವಾಗಿ ಉಂಟಾಗುವ ಕಾರ್ಯಭಾರವನ್ನು ಮೊದಲು ಆಯಾ 
ಕಾಲೇಜಿನ ಖಾಯಂ ಅಧ್ಯಾಪಕರುಗಳಿಗೆ ಹಂಚಿಕೆ ಮಾಡಿ, ತದನಂತರ 
ಉಳಿಕೆಯಾಗುವ ಹೆಚ್ಚುವರಿ ಕಾರ್ಯಭಾರಕ್ಕೆ ಆಯಾ ಶೈಕ್ಷಣಿಕ ವರ್ಷಕ್ಕೆ 
ಸೀಮಿತಗೊಳಿಸಿ ತಾತ್ಕಾಲಿಕವಾಗಿ ಕಲಾ ಮತ್ತು ವಾಣಿಜ್ಯ ವಿಷಯಕ್ಕೆ ವಾರಕ್ಕೆ 
ಗರಿಷ್ಕ 8 ಗಂಟೆ ಹಾಗೂ ವಿಜ್ಞಾನ ವಿಷಯಕ್ಕೆ 10 ಗಂಟೆಗಳ ಕಾರ್ಯಭಾರಕ್ಕೆ 
ಮಾತ್ರ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸಿಕೊಳ್ಳಲಾಗುತ್ತಿದೆ. ಅಲ್ಲದೆ, 
ಅತಿಥಿ ಉಪನ್ಯಾಸಕರನ್ನು ಹೆಚ್ಚುವರಿ ಕಾರ್ಯಭಾರಕ್ಕೆ ಅನುಗುಣವಾಗಿ 
ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗುತ್ತಿದ್ದು, ಯಾವುದೇ ಖಾಲಿ ಹುದ್ದೆಗಳಿಗೆ 
ನೇಮಕಾತಿ ಮಾಡಿಕೊಳ್ಳಲಾಗುತ್ತಿಲ್ಲ. ಆದ್ದರಿಂದ ಅವರುಗಳ ತಾತ್ಕಾಲಿಕ 
ಸೇವೆಯನ್ನು ಪರಿಗಣಿಸಿ ಖಾಯಂ ಮಾಡಲು ಇಲಾಖೆಯ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. 


ಅಲ್ಲದೇ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು (ಮಾನ್ಯ 
ಸರ್ವೋಚ್ಛ ನ್ಯಾಯಲಯದ ಸಂವಿಧಾನ ಪೀಠವು ಉಮಾದೇವಿ 
ಪ್ರಕರಣದಲ್ಲಿ ನೀಡಿರುವ ತೀರ್ಪನ್ನು ಆಧರಿಸಿ) ಸೇವಾ ಸಕ್ರಮಾತಿ ಕೋರಿ 
ಅತಿಥಿ ಉಪನ್ಯಾಸಕರುಗಳು ಸಲ್ಲಿಸಿದ ಅರ್ಜಿಗಳನ್ನು ವಜಾಗೊಳಿಸಿರುವ 
ಹಿನ್ನಲೆಯಲ್ಲಿ ನಿಯಮಾನುಸಾರ ನೇಮಕವಾಗದಿರುವ ಅತಿಥಿ ಉಪನ್ಯಾಸಕರ 


ಇಡಿ 229 ಡಿಸಿಇ 2020 


(ಡಾ. ಅಶ್ವಥ” ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


